ಕೆ.ಎಸ್‌.ಕುಮಾರಸ್ವಾಮಿ 


ಪ್ರಾಚೀನ ಹ. ನಾಣ್ಯಟಂಕನ 


ನಾಣ್ಯಗಳನ್ನು ಮುದ್ರಿಸುವುದು ಪ್ರಾಚೀನ ಕಾಲ 
ದಲ್ಲಿ ಸರಕಾರದ" ಹಿಡಿತದಲ್ಲಿ ಇರಲಿಲ್ಲ. "ಸರಕಾರದಿಂದ 
ಪರವಾನಗಿಯನ್ನು ಪಡೆದ ಖಾಸಗೀ ಸಂಸ್ಥೆಗೇ ಳು ಈ 


ಕಾರ್ಯವನ್ನು ನಿರ್ವ ಹಿಸುತ್ತಿದ್ದವು. ಸರ್ಕಾರವು. ಇವುಗಳ 
ಮೇಲೆ ಹತೋಟಿಯನ್ನು ಮಾತ್ರ ಇಟ್ಟುಕೊಂಡಿದ್ದಿತು. 
ನಾಣ್ಯಗಳ ನನ್ನು ಟಂಕಿ ಸುತ್ತಿದ್ದ ಸ್ಥಳಗಳನ್ನು ಕಮ್ಮಟ 


ಗಳಂದೂ ಅಚ್ಚನ ಟಂಕಸಾಲೆಗಳೆಂದೂ ಕರೆಯುತ್ತಿದ್ದರು. 
ಸರ್ಕಾರದ ಅಧಿಕಾರಿಯು ಟಂಕಿಸಲ್ಪಟ್ಟ ನಾಣ್ಯಗಳನ್ನು 


ಪರೀಕ್ಷಿಸಿ ರುಜುವಾತು ಪದಿಸುತ್ತಿದ್ದನು! ಆನಂತರ 
ಅವುಗಳನ್ನು ಚಲಾವಣೆಗೆ ಬಿಡುತ್ತಿದ್ದರು. ಚಿನ್ನದ, 
ಬೆಳ್ಳಿಯ, ತಾಮ್ರದ ನಾಣ್ಯಗಳನ್ನು ಕಮ್ಮಟದಲ್ಲಿ 
ಟಂಕಿಸುತ್ತಿದ್ದರು. 

ಅತಿಹೆ ಚ್ಚು ಬೆಲೆಬಾಳುವ ಚಿನ್ನದ ನಾಣ ಗಳನ್ನು. 


ನಿಖರವಾಗಿಯೂ ನಿರ್ದಿಷ್ಟವಾಗಿಯೂ, ಟಂಕಿಸಬೇಕಾಗು 
ತ್ತಿದ್ದುದರಿಂದಲೂ, ಅದು ಗುರುತರ ಜವಾಬ್ದಾರಿ 
ಯಾಗಿದ್ದುದರಿಂದಲೂ ಚನ್ನಬೆಳ್ಳಿಯ ತೂಕಾದಿಗಳಲ್ಲಿ 
ನಿಷ್ಣಾತರೂ, ಜಾಣರೂ, ವ್ಯವಹಾರಜ್ಞ ನ್ನರೂ ಜವಾ 
ಬ್ಲಾರಿಯುತರೂ ನಂಬಿಕೆಗೆ ಅರ್ಹರೂ "ಅದ ಪ್ರಾಮಾ 
4 ವ್ಯಕ್ತಿಗಳನ್ನು ಈ ಕೆಲಸಕ್ಕೆ ನೇಮಿಸ ಲಾಗುತ್ತಿತ್ತು. 
ಕೆಲವೊಮ್ಮೆ ಶೆಟ್ಟಿಗಳು (ವ್ಯಾಪಾರಿಗಳು) ಈ ಜವಾ 
ಬ್ಲಾರಿ ನಿರ್ವ ಹಿಸುತ್ತಿದ್ದರೆಂದು ಶಾಸನಗಳಲ್ಲಿ ಹೇಳಿ 
ದ್ದರೂ ಅವರ ಕೆಳ ಗೆ ಪುನ: "ಅಕ್ಕಸಾಲಿಗರು ಗೇಣ್ಯೆಯನ್ನು 
ತೆಗೆದುಕೊಂಡು ಕೆಲಸಮಾಡುತಿ ತ್ತಿದ್ದ ರೆನಿಸುತ್ತದೆ? ಇಲ್ಲಿ 
ಗೇಣಿ ಎಂದರೆ ಒಂದು ರೀತಿಯ -ಗುತ್ತಿ ತಿಗೆ ಒಪ್ಪಂದ 
(ಕಾಂಟ್ರಾಕ್ಟ್‌) ವು ಈ ಕಮ್ಮಟದ ಒಡೆಯರಾದ ಟ್ಟ 
ಗಳು ಮತ್ತು ನಿಜಕೆಲಸ ನಗಾರರಾದ ಅಕ್ಕಸಾಲಿಗರ 
ನಡುವೆ ಇರುತ್ತಿತ್ತು. ಎಂದು ಭಾವಿಸಬಹುದು. ಆದರೆ 


ಕೆಲವು ಕಡೆ ಓಜುಗಳೇ i ಕಮ್ಮಟದ 
ಒಡೆಯರಾಗಿರುತ್ತಿದ್ದರು. 
ಡಾ। ಎಂ. ಚೀ ್ಚ್ಮಚ ುಾ ಹೇಳು 


ವಂತೆ ವಿಶ್ವ ಶಕರ್ಮರೆಂದು ಕರೆದುಕೊಳ ಸುವ ಅಕ್ಕಸಾಲಿ ಗ 
ರನ್ನು ರಾಜನು ಕಮ್ಮ ಟಗಳಲ್ಲಿ ನೇಮಿಸಿ ಕೊಳ್ಳುತ್ತಿದ್ದನು. 
ಅಕ್ಕಸಾಲಿಗಳು ಅಥವಾ ಕಮ್ಮಟದಓಜುಗಳು ತಾವೇ 


ಇತಿಹಾಸ ದರ್ಶ 


ಪ್ರತ್ಯೇಕವಾದ ಶ್ರೇಣಿಗಳನ್ನು ಸ್ಥಾಪಿಸಿಕೊಳ ಳ್ಳುತ್ತಿದ್ದರು? 
ಒಂದು ಕಮ್ಮ ಟಕ್ಕೆ ಒಬ್ಬ "ಒಡೆಯನಿರುತ್ತಿದು ಅವ 


ಛಿ 


` ಜೊತೆಯಲ್ಲಿ “ಮತ್ತೂ ಲವು ಓಜುಗಳು ಅಥವಾ 


ಆಚಾರಿಗಳು ಸಾಂಸ್ಥಿಕವಾಗಿ ದುಡಿಯುತ್ತಿದ್ದರು. ಕಮ್ಮ 
ಟವು ಚೆನ್ನಾಗಿ ಜಳದ ಒಂದು ಸಂಸ್ಥೆ ಯಾಗಿದ್ದಿತು. 
ಇಲ್ಲಿ ಮೂರು ರೀತಿಯ ಕೆಲಸ ಮಾಡುತ್ತಿದ್ದರು. ಚಿನ್ನಕ್ಕೆ 
ಗೊತ್ತಾದ ಆಕಾರವನ್ನು ಕೊಡುತ್ತಿದ್ದ - ಬಿಡಿಗಮ್ಮಟ, 
ಅದರ ಮೇಲೆ ಕೆಲವರು ಮುದ್ರೆಯನ್ನು ಒತ್ತುತ್ತಿದ್ದರು 
- ಇದು ಉಂಡಿಗೆಯ ಕಮ್ಮಟ, ಅನಂತರ 'ನಾಣ್ಯಗ 


೪ನ್ನು ಅಂಚನ್ನು ಕತ್ತರಿಸಿ, ಅರೆದಿಂದ ಉಜ್ಜಿ ಸಮನಾದ 
ಆಕಾರಗೊಡುತ್ತಿದ್ದ ಕೆಲಸಗಾರರಗುಂಪು-' ಸೌಕಟ್ಟು 
ಗಾರರು, ಈ ರೀತಿ ಡಾ। ಕುಪ್ಪಸ್ವಾಮಿಯವರು 


ಕಮ್ಮಟಗಳಲ್ಲಿ ಮೂರು ರೀತಿಯ ಕೆಲಸವನ್ನು ಗುರುತಿ 
ಸಿದ್ದಾರೆ. ಇಂಥ ಕಮ್ಮಟಗಳು ಕರ್ನಾಟಕದ ಲಕ್ಕುಂಡಿ, 
ಕೊಟ್ಟಿ ೈತೊಣೆ, ಬಳ್ಳಿಗಾವೆ, ಸವದಿ ಮೊದಲಾದ ಆನೇಕ 
ಭಾಗಗಳ ಲ್ಲಿ ಹರಡಿಕೊಂಡ ಡಿದ್ದವು. 


ಇಂಥ ಕಮ್ಮಟಗಳಲ್ಲಿ ಹಲವಾರು ಓಜುಗಳು, 
ಆಚಾರಿಗಳು ದುಡಿದ ಉದಾಹರಣೆಗಳು ಶಾಸನಗಳ 
ಲ್ಲುಂಟು, ಹಳೇಬೀಡು ವುಜರೆ ಬಸ್ತಿಹಳ್ಳಿಯ 
ಜಿನಾಲಯ ಮತ್ತು ಮಲ್ಲಿನಾಥಗುಡಿಗೆ -“ಕರಮಟ 
ದೋಜು ಗಳುದಾನವನು ಬಿಟ್ಟಿದ್ದಾರೆ. ಬೇಲೂರು 
ತಾ ಮಾದೇನಹಳ್ಳಿಯ ಆಚಾರಿಗಳು ದಾನ ಬಿಟ್ಟಿ 


ದ್ದಾರೆ. ಈ ಶಾಸನವನ್ನು ಸೂಕ್ಷವಾಗಿ ಗಮನಿಸಿದರೆ 
ಇಲ್ಲಿ ಕಮ್ಮಟದ ಆಚಾರಿಗ್ಗಳು ಬಹುಶಃ “ಸಮಕಟ್ಟು 
ಕಾರರುಮಿರ್ದು” - ಎಂದರೆ ಮೇಲೆ ಹೇ ಛಿದ್ದನ್ನೇ 
ತಿಳಿಯಬಹುದು. ಅವರು ನಾಣ್ಯ ಗಳ ಅಂಚನ್ನು ಕತ್ತರಿ 
ಸುವವರು, ಎಂದು ಮೇಲೆ ಹೇಳಿದೆ. ಇದೇ ಶಾಸನ 
ದಲ್ಲಿ "“ಸಾಸಿರಕ್ಕೆ ಹ ಮೊಳೆಗೆ ಗಿಚ್ಚ ಹಾಗ... ಕೊಡು 
ವರ್‌"' ಎಂದು ಬರುತ್ತದೆ. ಇಲ್ಲಿ “ಸಾವಿರ ಹ 
ಮೊಳೆಗೆ' ಎಂದರೆ ಒಂದು ಸಾವಿರಅಚಿನಮೊಳೆಗೆ 
ಪ್ರತೀದಿನವೂ ಒಂದು ಹಾಗದಂತೆ ದೇವರಿಗೆ ಲೆಕಹಾಕಿ 
ದಾನಕೊಡುತ್ತಿದ್ದರು. ಅಂದರೆ, ಒಂದು ದಿನಕ್ಕೆ 1000 
ಅಚ್ಚಿನ ಮೊಳೆಯಷ್ಟು ನಾಣ್ಯ ಕೆಲಸ ಮಾಡುತ್ತಿದ್ದರೆಂದು 
ತಿಳಿಯಬಹುದಾಗಿದೆ? ಅಥವಾ ಅದಕ್ಕಿಂತ , "ಹೆಚ್ಚು 


ಉತ್ಪಾ ದನೆಯನ್ನು ಮಾಡಿದರೂ ಕೂಡ ಈ ಒಂದು ದರ 
ದಲ್ಲಿ ದಾನ ಮಾಡುತ್ತಿದ್ದರೆಂದು ತಿಳಿಯಬಹುದೆ? ಒಟ್ಟಿನಲ್ಲಿ 
ಇದ ಕಿಂತ ಕಡಿಮೆ ಕೆಲಸವನ್ನಂತೂ ಮಾಡುತ್ತಿರಲಿಲ್ಲವೆನ್ನಿ 


ಸುತ್ತದೆ. ಮತ್ತು ಅವರ ಕೆಲಸದ ಪ್ರಮಾಣವನ್ನು ಅಥವಾ. 


ಗಾತ್ರ ವನ್ನು ಮೊಳೆಯ ಸಂಖ್ಯೆಯ ಮೇಲೆ ನಿರ್ಧರಿಸುತ್ತಿದ್ದ 
ರೆನ್ನಿಸುತ್ತದೆ. 


ನಾವಿಮೋಜನ ಎರಣಿಗ ಮಾದೋಜನ ಮಗ್ಕ 
ಚಿಕ್ಕ ಮಾದೋಜನು ಬೇಚೋಜನ ಮಗ. ಇವರ 
ಕಾಲ 1098. ಇವರ ಕಾರ್ಯಕ್ಷೇತ್ರವು ಈಗಿನ 
ಬಳ್ಳಾರಿ ತಾ॥ನ ಕಂಡಿತಿನಿ (ಕೊಟ್ಟಿ ಕೊಡೆ) ಗ್ರಾಮದಲ್ಲಿ 
ರುವ. ಕುಮಾರ ದೇವಸ್ಥಾನದ ಹಿಂದೆ ಇದ್ದ ಕುಮ್ಮಟ. 
ಇವರು ಕುಮ್ಮಟದ ಒಡೆಯರಾಗಿದ್ದರು. ಇವರು ಈ 
ಶಾಸನದಲ್ಲಿ ತಾವು ಲೊಕ್ಕಿಪೊನ್ನನ್ನು ಅದೇ ತೂಕದ 
“ನವಿಲುಪೊನ್ನಾಗಿ” ಬದಲಾಯಿಸ ಬೇಕೆಂದು ಯೋಚಿ 
ಸಿದರು. ಅನಂತರ ಬಂದ ಲಾಭದಲ್ಲಿ ' ಸ್ವಲ್ಪವನ್ನು 
ದೇವರಿಗೆ ದಾನ ಬಿಟ್ಟರು. ಆನೇಕ ಅಧಿಕಾ ಕಾರಿಗಳು 
ಮತ್ತು ಐದು ಜನರ ಸಮುಖದಲ್ಲಿ ಈ ಒಂದು 
ಒಪ್ಪಂದ ನಡೆಯಿತು. ಈ ಶಾಸನದಬಗ್ಗೆ ಪ್ರೊ। ಚಿದಾ 


'ಸೌಇ.ಇ.', XV, ಕ್ರ.62, 1148ರದು. 
ಕುಪ್ಪುಸ್ವಾಮಿ, ಮೇಲಿನದೇ, ಪು.109. 
"ಎ.ಕ.' ೨0/, ಬಿ.ಎಲ್‌, 335, 1138ರದು. 
"ಎ.ಕ.'V ಬಿ.ಎಲ್‌. 188, 1191ರದು. 
“ಸೌ.ಇ.ಣ.' 1((1) ನಂ.164, 1098ರದು. 

. ಚಿದಾನಂದಮೂರ್ತಿ, ಮೇಲಿನದೇ, ಪು.389. 


ಏಂ ಜಲಾಲ ಒ ಬಣ 


೧೩೨ 


. ನರಸಿಂಹಮೂರ್ತಿ, ಎ.ವಿ, "ದಿ ಕಾಯಿನ್ಸ್‌ ಆಫ್‌ 


ತಿಕದ ವರ್ಷಕ್ಕೆ ಹನ್ನೆರಡು ಗದ್ಮಾಣ (ಪೂನ್‌) ಗಳನ್ನು 


ಡೆಯುತ್ತಿದ್ದರೆಂದು ಕಾಣುತ್ತದೆ. 


ಉತ್ತಮೋಜ ಎಂಬ ಇದೇ ಉದ್ಕೊ ಗದ ಒಬ್ಬ 


ವ್ಯಕ್ತಿಯನ್ನು ಶಾಸನಗಳು ಉಲ್ಲೇಖಿಸುತ್ತದೆ. ಈತನನ್ನು 


«ಶ್ರಿಭುವನಮಲ್ಲದೇವನಕ್ಕಸಾಲಿ  ಉತ್ತಮೋಜ ಎಂದು 
ಕರೆದಿದೆ. ಇವನ ಬಗ್ಗೆ Ll ಎ.ಪಿ. ನರಸಿಂಹಮೂರ್ತಿ 
ಯವರು ಹೀಗೆ ಹೇಳುತ್ತಾರೆ. ಈ ಶಾಸನವು ತ್ರಿಭುವ 


` ನಮಲ್ಲನ ಕಮ್ಮಟಾಧಿಕಾರಿಯಾದ ಅಕ್ಕಸಾಲಿ ಉತ್ತ 


ಮೋಜನು ಸೌದಿಗ್ರಾಮದಲ್ಲಿರುವ ಕಮ್ಮಟೇಶ್ವರ ದೇವ 
ಬಿಟ್ಟ ದಾನದ ವಿಷಯವನ್ನು ಹೇಳು ತ್ತದೆ. ಚಿನ್ನದ 

ಣಗಳು ಮಹಾರಾಜನ ಕಮ್ಮಟ ಟದೊಡೆಯನಾದ 
Fler ws ಆದೇಶದ ಮೇರೆಗೆ ಟಿಂಕಿಸಲ್ಪದ ಡುತ್ತಿದ್ದೆವು 
ಎಂಬುದು ಸ್ಪಷ್ಟವಾಗುತ್ತದೆ. ಈತನು ಚಿನ್ನದ ಗ 


ಳನ್ನು ಮುದ್ರಿಸಲು ಬೇಕಾದ ಮಹಾರಾಜನ ಮೊಡ ' 


ರನ್ನು ಒಳಗೊಂಡ ಕಮ್ಮಟದ ಆಣೆ (619) ಯನ್ನು 


ತನ್ನ ಬಳಿ ಇಟ್ಟುಕೊ ಳ್ಳುವ ವಿಶೇಷ ಸವಲತ್ತನ್ನು ಪಡೆ 


ನಂದಮೂರ್ತಿಯವರು ಹೀಗೆ ಹೇಳುತ್ತಾರೆ. “ಈ ಅಧಿಕಾರವನ್ನು ಹೊಂದಿರುತ್ತಿದ್ದರು. ಅಂತೆಯೇ 
ಶಾಸನದ ರೀತಿಯನ್ನು ನೋಡಿದರೆ ಕಮ್ಮಟದ ಅಕ್ಕಸಾ. ಚಾಲುಕ್ಯ. ಆರನೆಯ ವಿಕ್ರಮಾದಿತ್ಯ ಮಹಾರಾಜನ 
ಲಿಗಳಿಗೆ ನಾಣ್ಯ ಗಳನ್ನು ಟಂಕಿಸುವ ಅಧಿಕಾರವನ್ನು ಅಕ್ಕಸಾಲಿ ಲಿಯಾಗಿದ್ದ ಉತ್ತಮೋಜನು ಮಹಾರಾಜನ 
`ದೇವಸ್ಥಾನವು ಬಿಟ್ಟುಕೊಟ್ಟು, ಅದಕ್ಕೆ ಪ್ರತಿಯಾಗಿ ಅವ ಮೊಹರಿನಿಂದ ಕೂಡಿದ ಅಚ್ಚಿನ ಜವಾಬ್ದಾರಿಯನ್ನು 
ಹೊಂದಿದ್ದನು. 
ಟಿಪ್ಪಣೆಗಳು 


. ಕುಪ್ಪುಸ್ವಾಮಿ ಜಿ.ಆರ್‌, 'ಇಕಾನಾಮಿಕ್‌ ಕಂಡಿಷನ್ಸ್‌ ಇನ್‌ ಕರ್ನಾಟಕ' ಧಾರವಾಡ 1975, ಪು.109. 


ಚಿದಾನಂದಮೂರ್ತಿ, ಎಂ., ಕನ್ನಡಶಾಸನಗಳ ಸಾಂಸ್ಕೃತಿಕ ಅಧ್ಯಯನ", ಪು.389. 


ಕರ್ನಾಟಕ' ಪು.78-79. 


